ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 2474 
ಸದಸ್ಯರ ಹೆಸರು ಶ್ರೀ ಎಂ.ಎಲ್‌. ಅನಿಲ್‌ ಕುಮಾ 
(ಸ್ನಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸಬೇಕಾದ ದಿನಾಂಕ 23-03-2022 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಪ್ರಶ್ರೆ ಉತ್ತರ ] 

(ಅ) ಕೋಲಾರ ಮತ್ತು ಚಿಕ್ಕಬಳ್ಳಾಪುರ |! ಕೋಲಾರ ಜಿಲ್ಲೆಗೆ ಸಂಬಂಧಿಸಿದಂತೆ 
ಜಿಲ್ಲೆಗಳಲ್ಲಿ 2019 ರಿಂದ ಇಲ್ಲಿಯವರೆಗೂ |, 19-20ನೇ ಸಾಲಿನಲ್ಲಿ ಸರ್ಕಾರವು ಕೋಲಾರ 


ಬರ ಪರಿಹಾರ ಯೋಜನೆಯಲ್ಲಿ 
ಬಿಡುಗಡೆಯಾಗಿರುವ ಅನುದಾನ ಎಷ್ಟು; 
ಅದರಲ್ಲಿ ರಾಜ್ಯದ ಹಾಗೂ ಕೇಂದ್ರ 
ಸರ್ಕಾರದ ಪಾಲೇಷ್ಟು;: (ತಾಲ್ಲೂಕುವಾರು 
ಮಾಹಿತಿ ನೀಡುವುದು) 


* 2020-21 ಮತ್ತು 2021-22ನೇ ಸಾಲಿನಲ್ಲಿ ಕೋಲಾರ 


ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಿಸಿದಂತೆ 


"| ಬರ 
| ಬಿಡುಗಡೆಯಾಗಿರುವುದಿಲ್ಲ. 


"! ಶಾಖೆಯ 


ಜಿಲ್ಲೆಯನ್ನು ಬರ ಪೀಡಿತ ಜಿಲ್ಲೆಯೆಂದು ಘೋಷಿಸಿದ್ದು, 
ರೂ.1000ಕೋಟಿ ಅನುದಾನವನ್ನು ಬರ ಪರಿಹಾರ 
ಕಾರ್ಯಗಳಿಗೆ ಬಿಡುಗಡೆ ಮಾಡಲಾಗಿರುತ್ತದೆ. 


ಜಿಲ್ಲೆಯನ್ನು ಬರಪೀಡಿತ 
ಘೋಟಷಿಸಿರುವುದಿಲ್ಲವಾದ್ಮರಿಂದ 
ಅನುದಾನವು ಬಿಡುಗಡೆ ಮಾಡಿರುವುದಿಲ್ಲ. 


ಜಿಲ್ಲೆಯೆಂದು 
ಯಾವುದೇ 


« 2019-20ನೇ ಸಾಲಿನಲ್ಲಿ 3 ತಾಲ್ಲೂಕು (ಚಿ೦ತಾಮಣಿ, 
ಗುಡಿಬಂಡೆ, ಬಾಗೇಷಲ್ಲಿ) ಬರ ಪೀಡಿತ ಪ್ರದೇಶವೆಂದು 
ಘೋಷಣೆಯಾಗಿರುತ್ತದೆ. 
* 2020-21 ಮತ್ತು 2021-22ನೇ ಸಾಲಿನಲ್ಲಿ ಯಾವುದೇ 
ತಾಲ್ಲೂಕು ಬರೆ ಪೀಡಿತ ಪ್ರದೇಶವೆಂದು 
ಘೋಷಣೆಯಾಗಿರುವುದಿಲ್ಲ. 
- ನಿರ್ವಹಣೆಗೆ ಪ್ರತ್ಯೇಕವಾಗಿ ಅನುದಾನ 
ಬರ ಘೋಷಣೆಯಾದ 
ತಾಲ್ಲೂಕುಗಳ ನಿರ್ವಹಣೆಗಾಗಿ ಜಿಲ್ಲೆಯ ಪ್ರಕೃತಿ ವಿಕೋಪ 
ಪಿ.ಡಿ. ಖಾತೆಯಲ್ಲಿ ಲಭ್ಯವಿರುವ 
ಅನುದಾನದಡಿಯಲ್ಲಿ ಬಳಸಿಕೊಂಡು ಬರ ನಿರ್ವಹಣೆ 
ಮಾಡಲಾಗಿರುತ್ತದೆ. 


& 

(ಆ) ಈ ಅನುದಾನದಲ್ಲಿ ಕೈಗೊಂಡ 
ಕಾರ್ಯಕ್ರಮಗಳೇಮ; (ವಿವರ 
ನೀಡುವುದು) 


2019-20ನೇ 
ಅನುದಾನದಲ್ಲಿ 


ಸಾಲಿನಲ್ಲಿ ಬಿಡುಗಡೆ ಮಾಡಲಾದ 

ಕುಡಿಯುವ ವೀರಿನ ತುರ್ತು 
ಕಾಮಗಾರಿಗಳಾದ: . ಕೊಳವೆ ಬಾವಿ, `ಪರು 
ಆಳಗೊಳಿಸುವುದು, ಪೈಪ್‌ಲೈನ್‌ ಅಳವಡಿಕೆ, 
ಕೊರೆಯಲಾಗಿರುವ ಕೊಳವೆ ಬಾವಿಗಳಿಗೆ ಮೋಟಾರು 
ಅಳವಡಿಸುವುದು ಸಮಸ್ಯಾತಕ ಗ್ರಾಮಗಳು! ವಗರ/ 
ಪಟ್ಟಣ ಪ್ರದೇಶಗಳಲ್ಲಿ ಕುಡಿಯುವ ನೀರನ್ನು ಖಾಸಗಿ 
ಟ್ಯಾಂಕರ್‌ ಮತ್ತು ಪೈಪ್‌ಲೈನ್‌ ಮೂಲಕ ಸರಬರಾಜು 
ಮಾಡಲು ಮತ್ತು ಜಾನುವಾರು ಮೇವು ಬೆಳೆಯಲು 
ಮಿವಿಕಿಟ್‌, ಗೋಶಾಲೆ ನಿರ್ವಹಣೆ ಹಾಗೂ ಜಾನುವಾರು 
ಮೆಡಿಕಲ್‌ ಕ್ಯಾಂಪ್‌ ನಿರ್ವಹಣೆಯಂತಹ ಪರಿಹಾರ: 
ಕಾರ್ಯಗಳನ್ನು ಕೈಗೊಳಲಾಗಿರುತ್ತದೆ. 


(ಇ) ಸದರಿ ಅನುದಾನವನ್ನು” ಯಾವ 
ಯಾವ ಯೋಜನೆಗಳಿಗೆ ಬಳಸಲಾಗಿದೆ; 
(ಖರ್ಚಾಗಿರುವ ಅನುದಾದ ವಿವರ 
ನೀಡುವುದು) _ 


12 


[2 


ಕೋಲಾರ ಜಿಲ್ಲೆಯಲ್ಲಿ . ಬಳಕೆಯಾದ ಅನುದಾನದ 
ವಿವರ: 

1) ಕುಡಿಯುವ - ನೀರಿನ 
ರೂ.166.00ಲಕ್ಷ y | 
ಸಮಸ್ಯಾತ್ಮಕ ಗ್ರಾಮಗಳು/ನಗರ/ಪಟ್ಟಣ 
ಪ್ರದೇಶಗಳಲ್ಲಿ ಕುಡಿಯುವ ನೀರನ್ನು ಖಾಸಗಿ 
. ಟ್ಯಾಂಕರ್‌ ಮತ್ತು ಪೈಪ್‌ಲೈನ್‌ “ಮೂಲಕ ನೀರು 
ಸರಬರಾಜು ಮಾಡಲು ರೂ.43600ಲಕ್ಷ 

ಜಾನುವಾರು ಮೇವು' ಬೆಳೆಯಲು ಮಿಬಿಕಿಟ್‌ ಹಾಗೂ 
ಜಾನುವಾರು ಮೆಡಿಕಲ್‌ ಕ್ಯಾಂಪ್‌ ನಿರ್ವಹಣೆಗೆ 
ರೂ.56.00ಲಕ್ಷ_ 


'ಚಿಕಬಳಾಪುರ ಜಿಲ್ಲೆಯಲ್ಲಿ pS ಅನುದಾನದ 
ವಿವರ: 


1 ಕುಡಿಯುವ ವೀರಿನ' " ದುರಸ್ಮಿ 
ರೂ.1067.00೦ಕ್ಷ | 
ಸಮಸ್ಯಾತ್ಮಕ ನಗರ/ ಗ್ರಾಮಗಳಿಗೆ ಕುಡಿಯುವ ನೀರಿನ 
ವ್ಯವಸ್ಥೆಗೆ ರೂ.1096.00ಲಕ್ಷ 

ಮೇವು ಬ್ಯಾಂಕ್‌ ನಿರ್ವಹಣೆಗೆ ರೂ.28.00ಲಕ್ಷ 
ಗೋಶಾಲೆ ನಿರ್ವಹಣೆಗೆ ರೂ.39.00ಲಕ್ಷ 


"ದುರಸ್ಥಿ ಕಾಮಗಾರಿಗೆ 


ky 


ಕಾಮಗಾರಿಗೆ 


3 
F) 


(ಈ) ಜಿಲ್ಲೆಗಳಲ್ಲಿ 
ಬಳಕೆಯಾಗದಿರುವುದು 
ಗಮನಕ್ಕೆ ಬರಲದಿದೆಯೇ; 


ಸರ್ಕಾರದ 


ಅನುದಾನ ' 


(A) ಬಂದದ್ಮನ್ನಿ ಸರ್ಕಾರ 
ಕ್ರಮಗಳೇನು? 


ಕೈಗೊಂಡ | ಪರಿಹಾರಕ್ಕಾಗಿ $ರ೯ರಡಿ ಬಿಡುಗಡೆಯಾದ ಅನುದಾನ 


ಕೋಲಾರ ಜಿಲ್ಲೆಗೆ ಬಿಡುಗಡೆ ಮಾಡಲಾದ ಅನುದಾನದ 
ಪೈಕಿ ಉಳಿಕೆಯಾದ ರೂ.29500ಲಕ್ಷಗಳನ್ನು ಸರ್ಕಾರದ 
ಆದೇಶದಂತೆ ಕೋವಿಡ್‌-19 ನಿಯಂತ್ರಣಕ್ಕಾಗಿ ಬಳಕೆ 
ಮಾಡಲಾಗಿರುತ್ತದೆ. 


ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸರ್ಕಾರದಿಂದ ಬರ 


ಸಂಪೂರ್ಣವಾಗಿ ವೆಚ್ಚವಾಗಿದೆ. 


ಕಂಇ 131 ಟಿಎನ್‌ಆರ್‌ 2022 


ಧಂ ಅಶೋತ) 


ಕಂದಾಯ ಸಚಿವರು 


